ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 356(2471) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಭಾರತಿ ಶೆಟ್ಟೆ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 31-03-2021 

ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ : ಲೋಕೋಪಯೋಗಿ ಇಲಾಖೆಯಲ್ಲಿ ವಿದ್ಯುತ್‌ ಸಂಬಂಧಿಸಿದ ಕಾಮಗಾರಿಗಳ ಬಗ್ಗೆ 


(ಅ) ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರತಿ ವರ್ಷ ವಿದ್ಯುತ್‌ ಸಂಬಂಧಿತ ಕಾಮಗಾರಿಗಳಿಗೆ 
ಖರ್ಚು ಮಾಡಲಾಗುತ್ತಿರುವ ಹಣ ಎಷ್ಟು; (ಕಳೆದ 3 ವರ್ಷಗಳ ಮಾಹಿತಿ ಒದಗಿಸುವುದು) 


(ಆ) ಸದರಿ ಕಾಮಗಾರಿಗಳನ್ನು ನಿರ್ವಹಿಸಲು ಯಾವ ಇಲಾಖೆಗಳಿಂದ ಯಾವ ದರ್ಜಿಯ 
ಅಧಿಕಾರಿಗಳನ್ನು ಎರವಲು ಸೇವೆ ಪಡೆಯಲಾಗಿದೆ; ಇವರಿಗೆ ಇಲಾಖೆ ನೀಡುತ್ತಿರುವ ಸಂಬಳದ 
ಪ್ರಮಾಣವೇನು; 


(ಇ) ಲೋಕೋಪಯೋಗಿ ಇಲಾಖೆ ಎಷ್ಟು ಮಂದಿ ಯಾವ ದರ್ಜೆಯ ವಿದ್ಯುತ್‌ 
ಇಂಜಿನಿಯರ್‌ಗಳನ್ನು ಹೊಂದಿದೆ; 


(ಈ) ಇಲಾಖೆಗೆ ವಿದ್ಯುತ್‌ ಕಾಮಗಾರಿ ನಿರ್ವಹಿಸಲು ಎಷ್ಟು ಮಂದಿ ಹಾಗೂ ಯಾವ ದರ್ಜೆಯ 
ಸಿಬ್ಬಂದಿಗಳ ಅಗತ್ಯವಿದೆ; (ಅಂಕಿ-ಅಂಶ ಒದಗಿಸುವುದು) 


(ಉ) ಇಲಾಖೆಯ ವಿದ್ಯುತ್‌ ಕಾಮಗಾರಿ ನಿರ್ವಹಿಸಲು ಅಗತ್ಯ ಪೂರ್ಣ ಸಿಬ್ಬಂದಿ ನೇಮಕಾತಿ 
ಮಾಡಿಕೊಳ್ಳಲು ಇರುವ ಸಮಸ್ಯೆಗಳೇನು; 


(ಊ) ಈ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು; ಯಾವ 
ಕಾಲಮಿತಿಯೊಳಗೆ ಕೈಗೊಳ್ಳಲಾಗುವುದು? 


